ಕರ್ನಾಟಕ ವಿಧಾನ ಪರಿಷತ್ತು. 


ಚುಕ್ಕೆ ಗುರುತಿಲ್ಲದ ವ ಸಂಖ್ಯೆ 


1268 


ಸದಸ್ಯರ ಹೆಸರು 


:| ಶ್ರೀ ಕೆ.ಟಿ. ಶ್ರೀ ಕಂಠೇಗೌಡ (ಪದವೀಧರರ ಕೇತು) 


ಉತ್ತರಿಸಬೇಕಾದ ದಿನಾಂಕ 


: | 08.03.2022 - 


ಉತ್ತರಿಸಬೇಕಾದ ಸಚಿವರು 


:| ನಗರಾಭಿವೃದ್ಧಿ ಸಚಿವರು. 


Kk kkk kkk 


ಕ್ರ. ಪ್ರಶ್ನೆ ಉತ್ತರ 

ಸಂ 

ಅ | ಮಂಡ್ಯದ ನಗರಾಭಿವೃದ್ದಿ | ಮಂಡ್ಯ ನಗರದಲ್ಲಿ ಮಂಡ್ಯ ನಗರಾಭಿವೃದ್ಧಿ 
ಪ್ರಾಧಿಕಾರದಿಂದ: ನಿರ್ನಿಸಿರುವ | ಪ್ರಾಧಿಕಾರದಿಂದ ಅಭಿವೃದ್ಧಿಪಡಿಸಿರುವ 
ವಿವೇಕಾನಂದ ಬಡಾವಣೆಯನ್ನು | ವಿವೇಕಾನಂದನಗರ ಬಡಾವಣೆಯನ್ನು 1998-99ನೇ 
ಯಾವಾಗ ನಿರ್ನಿಸಲಾಗಿದೆ;: (ವಿವರ | ಸಾಲಿನಲ್ಲಿ ಅಭಿವೃದ್ದಿಪಡಿಸಲಾಗಿದೆ. 
ನೀಡುವುದು) 

ಆ'|ಈ ಬಡಾವಣೆಯಲ್ಲಿ ಎಷ್ಟು | ಮಂಡ್ಯ ನಗರದ ವಿವೇಕಾನಂದ ಬಡಾವಣೆಯಲ್ಲಿ 
ನಿವೇಶನವನ್ನು ಹಂಚಿಕೆ | ಹಂಚಿಕೆ ಮಾಡಿರುವ ನಿವೇಶನಗಳ ವಿವರವನ್ನು 
ಮಾಡಲಾಗಿದೆ; (ಬಿವರ ನೀಡುವುದು) ಅನುಬಂಧ-1ರಲ್ಲಿರಿಸಿದೆ. 

ಇ |ಈ ಬಡಾವಣೆಯಲ್ಲಿ ರಸ್ತೆ ಬಂದಿರುತ್ತದೆ. 
ಚರಂಡಿಯಂತಹ ಅಗತ್ಯ 
ಮೂಲಸೌಕರ್ಯಗಳಿಲ್ಲದಿರುವುದು 
ಸರ್ಕಾರದ ಗಮನಕ್ಕ ಬಂದಿದೆಯೇ; 

ಈ | ಬಂದಿದ್ದಲ್ಲಿ ಸರ್ಕಾರದ ಆದೇಶ ಸಂಖ್ಯೆ: ನಲಇ/370/ಮೈಲಪ್ರಾ; 


(ue 


ಮೂಲಸೌಕರ್ಯಗಳನ್ನು ಕಲ್ಪಿಸಲು 
ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? (ವಿವರ ನೀಡುವುದು) 


2೦16 ದಿನಾಂಕಃ 23092೦೭20 ರಲ್ಲಿ ಮಂಡ್ಯ 
ನಗರಾಭಿವೃದ್ದಿ ಪ್ರಾಧಿಕಾರವು ಅಭಿವೃದ್ಧಿಪಡಿಸಿರುವ 
ವಿವೇಕಾನಂದ ನಗರ ಬಡಾವಣೆಗೆ ಕುಡಿಯುವ ನೀರು 
ಸರಬರಾಜು ಹಾಗೂ ಒಳಚರಂಡಿ ಕಲ್ಪಿಸುವ ಒಟ್ಟು 
ರೂ.6.46 ಕೋಟಿಗಳ ಅಂದಾಜು ಪಟ್ಟಿಗೆ ಸರ್ಕಾರದ 
ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 


ಇದರಲ್ಲಿ ಕ್ರಮವಾಗಿ ಕುಡಿಯುವ ನೀರು ಸರಬರಾಜು 
ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿಗೆ ರೂ. 457 ಕೋಟಿ 


ಹಾಗೂ ಒಳಚರಂಡಿ ಕಾಮಗಾರಿಗೆ ರೂ.869 


ಕೋಟಿಗಳ ಕಾಮಗಾರಿಯನ್ನು .ಠೇವಣಿ ಕೊಡುಗೆ 
ಆಧಾರ ಮೇಲೆ ಕರ್ನಾಟಿಕ ನಗರ ನೀರು ಸರಬರಾಜು 
ಮತ್ತು ಒಳಚರಂಡಿ ಮಂಡಳಿ, ಮಂಡ್ಯ ವಿಭಾಗದ 


ವತಿಯಿಂದ ಕೈಗೊಳ್ಳಲು ವಹಿಸಲಾಗಿರುತ್ತದೆ. 
ದಿನಾಂಕ: 26-06-2021ರ -: ವರೆಗೆ ರೂ.8.23 


ಕೋಟಿಗಳನ್ನು ಕರ್ನಾಟಿಕ ನಗರ ನೀರು ಸರಬರಾಜು. : 


ಮತ್ತು ಒಳಚರಂಡಿ ಮಂಡಳಿಗೆ ಠೇವಣಿಕರಿಸಲಾಗಿದೆ. 


ಮುಖ್ಯ ಅಭಿಯಂತರರು. ಕರ್ನಾಟಕ ನಗರ ನೀರು 


-ಸರಬರಾಜು- ಮತ್ತು - ಒಳಚರಂಡಿ- ಮಂಡಳಿ|. -- - 


ಮೈಸೂರು ರವರು ದಿನಾಂಕಃ 13.09.2021 ರಲ್ಲಿ ಸದರಿ 
ಕಾಮಗಾರಿಗಳಿಗೆ ತಾಂತ್ರಿಕ ಮಂಜೂರಾತಿಯನ್ನು 
ನೀಡಿರುತ್ತಾರೆ ಮತ್ತು; ಮುಖ್ಯ ಅಭಿಯಂತರರು 
ದಿನಾ೦ಕ:೦1-10-2021 ರಲ್ಲಿ ಟೆಂಡರ್‌ ಆಹ್ವಾನಿಸಿದ್ದು, 
ದಿನಾಂಕ:01-೦1-2೦೭೨ |! ರಂದು ' ಆರ್ಥಿಕ ಬಿಡ್‌ನ್ನು 
ತೆರೆಯಲಾಗಿದ್ದು. ಟೆಂಡರ್‌ ಮೌಲ್ಯಮಾಪನ 
ಪ್ರಗತಿಯಲ್ಲಿರುತ್ತದೆ. : ಟೆಂಡರ್‌ ಪ್ರಕಶಿಯೆ 
ಪೂರ್ಣಗೊಂಡ ನಂತರ ಗುತ್ತಿಗೆದಾರರನ್ನು ನೇಮಿಸಿ 
ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು- 


ಸ೦ಖ್ಯೆ: ನಲಇ 96 ಮೈಲಪ್ರಾ 2022 (ಇ) 


pd 


ವ. ಬಸವರಾಜ) 


ಬ್ರಿ 
ರಾಬಿವೃದ್ದಿ ಸಚಿವರು | 
(ಬಿ.ಎ. ಬಸವರಾಜ) \ 
ನಗರಾಭಿವೃದ್ಧಿ ಸಚಿವರು £; 


{ 


ಅನುಬಂಧ-1 


ವಿವೇಕಾನಂದ ನಗರ ಬಡಾವಣೆ 
| ಕ್ರ ನಿರ್ಮಿಸಿದ ಬಡಾವಣೆಯ ಬಡಾವಣೆಯಲ್ಲಿ ಬಡಾವಣೆಯಲ್ಲಿ ಹಂಚಿಕೆ ಮಾಡಿದ ಬಡಾವಣೆಯಲ್ಲಿ ಹಂಚಿಕೆ ಯಾಗದೇ 
| ಸೆ ಹೆಸರು ಮತ್ತು ವರ್ಷ ನಿರ್ಮಿಸಿದ ಒಟ್ಟು ಒಟ್ಟು ನಿವೇಶನಗಳ ಸಂಖ್ಯೆ ಉಳಿದಿರುವ ಒಟ್ಟು ಖಾಲಿ ನಿವೇಶನಗಳ 
ನಿವೇಶನಗಳ ಸಂಖೆ p ಸಂಖೆ 
ಬ k [3 
T pl 3 4 ಸ 
r ಮಧ್ಯಂತರ 27759 ಮಧ್ಯಕತಕ 3785 ಮಧ್ಯಂತರ 33 
ವಿವೇಕಾನಂದ ನಗರ ಬಡಾವಣೆ ಮೊ] ಮಾಲ್‌ y ಮೂಲೆ್‌'255 
1998 ರೆಂದು ರೆಚಿಸಲಾಗಿದೆ. ವಾಣಿಜ್ಯ-142 ವಾಣಿಜ್ಯ 28 ವಾಣಿಜ್ಯ 4 
- K 4 
ವಿಭ. ಸೌಲಬೆ ಎ ಸೌಲಬ್ದ 
ಮಂಡ್ಯ ಗ್ರಾಮದ ಸ.ನಂ.507 ನಾಗನೀಕ ಸೌಲಭ ಅನಿ ೬ ಸಾಗಲಾತ ಸಲಟ್ಟ ತ್‌ ನಾಗರೀಕ ಸೌಲಭ್ಯ ವ. 14 
| 230ಎಕರೆ 11ಗುಂಟೆ 
| ಒಟ್ಟು ಎ 2848 ಒಟ್ಟು 2428 ಒಟ್ಟು-420 


